ಚುಕ್ಕೆ ರಹಿತ ಪ್ರಶ್ನೆಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 


ಕರ್ನಾಟಿಕ ವಿಧಾನ ಪರಿಷತ್ತು 


1118 
ಡಾ: ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಲೇತು) 


ವಿಷಯ 


: ಇಕೋ ಟೂರಿಸಂ (ಪರಿಸರ ಪ್ರವಾಸೋದ್ಯಮ) ಯೋಜನೆ 


ಅನುದಾನ ಕುರಿತು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: 13.03.2020 
: ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 


ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು 


ಪ್ರ. ಪುಶ್ನೆ 
ಸಂ 


ಉತ್ತರ 


ಅ) | ಇಕೊ ಟೂರಿಸಂ (ಪರಿಸರ ಪ್ರವಾಸೋದ್ಯಮ) 
ಯೋಜನೆಗೆ ಮೀಸಲಿಟ್ಟ ಅನುದಾನ ಪೂರ್ಣ 
ಬಳಕೆಯಾಗಿಲ್ಲ ಎಂದು ಮಾಧ್ಯಮಗಳಲ್ಲಿ 
ವರದಿಯಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಇಲ್ಲ 


ಆ) | ಬಂದಿದಲ್ಲಿ, ಇದಕೈಕಾರಣಗಳೇನು; 


ಅನ್ನಯಿಸುವುದಿಲ್ಲ. 


ಇ) | ಇಕೊ ಟೂರಿಸಂ ಯೋಜನೆಯಡಿ ಈಗಾಗಲೇ 
ಕಾರ್ಯರೂಪದಲ್ಲಿರುವ ಮತ್ತು ಬರಲಿರುವ 
ಯೋಜನೆಗಳ ವಿವರಗಳನ್ನುನೀಡುವುದು; 


—] 


ಕರ್ನಾಟಕ ಟೂರಿಸಂ ವಿಷನ್‌ ಗ್ರೂಪ್‌ 
ಶಿಫಾರಸ್ಸುಗಳಡಿ ಪರಿಸರ ಪ್ರವಾಸೋದ್ಯಮ (ಇಕೋ 
ಟೊೂರಿಸಂ)ಕ್ಕೆ ಸಂಬಂಧಿಸಿದಂತೆ 
ಕಾರ್ಯರೂಪದಲ್ಲಿರುವ ಕಾಮಗಾರಿಗಳ 
ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಿದೆ. 


ಬೇರೆ ಯೋಜನೆಗಳ ಪ್ರಸ್ತಾವನೆ ಸರ್ಕಾರದ 
ಮುಂದೆ ಇರುವುದಿಲ್ಲ. 


ಈ) | ಇಕೊ ಟೂರಿಸಂಗೆ ಮೀಸಲಿಟ್ಟ ಒಟ್ಟು 
ಅನುದಾನ ಮತ್ತು ಬಳಕೆಯಾದ 


ಅನುದಾನದ ವಿವರಗಳನ್ನುನೀಡುವುದು; 


ಅನುಬಂಧದಲ್ಲಿ ಒದಗಿಸಿದೆ. 


ಕಡತ ಸರಪ್ಯ್‌ ಟಿಓಆರ್‌' 16 ಟಔನ2020 


ಸ್‌ು 
ಕಾ 

£ ಸ; 

(೩.ಟಿ.ರವಿ) 
ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಥೃತಿ ಹಾಗೂ 


ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


ಅಮಬಂಧ 


ಕರ್ನಾಟಿಕ ಟೂರಿಸಂ ವಿಷನ್‌ ಗ್ರೂಪ್‌ ಲೆಕ್ಕಶೀರ್ಷಿಕೆಯಡಿ ಪರಿಸರ ಪ್ರವಾಸೋದ್ಯಮ (ಇಕೋ 
ಟೂರಿಸಂ)ಕೆ ಸಂಬಂಧಿಸಿದ ಈಕೆಳಕ೦ಡ 05 ಕಾಮಗಾರಿಗಳನ್ನು ಅರಣ್ಯ ವಸತಿ ಮತ್ತು 
ವಿಹಾರಧಾಮಗಳ ಸಂಸ್ಥೆಯ ಮೂಲಕ ಅನುಷ್ಮಾನಗೊಳಿಸಲಾಗುತ್ತಿದೆ 


(ರೂ.ಲಕ್ಷಗಳಲ್ಲಿ) 
ಈವರೆಗೆ ಬಿಡುಗಡೆ 
ಪ್ರ. ಅಂದಾಜು ಬಳಕೆಯಾದ 
ಸಂ ಕಾಮಗಾರಿಯಹೆಸರು ಮೊತ್ತ ಮಾಡಿರುವಅನು ಅನುದಾನ 
ದಾನ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 
ಆನೇಕಲ್‌ ತಾಲ್ಲೂಕಿನ ಬನ್ನೇರುಘಟ್ಟ 
1 | ರಾಷ್ಟ್ರೀಯ ಉದ್ಯಾನವನದಲ್ಲಿ 111.00 0.00 0.00 
ವ್ಯಾಖ್ಯಾನ ಕೇಂದ್ರದಲ್ಲಿ 
ಅಭಿವೃದ್ಧಿಪಡಿಸುವುದು 
ಬಳ್ಳಾರಿ ಜಿಲ್ಲೆಯ ಹಂಪಿಯಲ್ಲಿರುವ 
2 |ಹೆರಿಟೇಜ್‌ ಮತ್ತು ವೈಲ್ಕರ್‌ ನೆಸ್‌| 18027 30.00 
ರೆಸಾರ್ಟ್‌ ನಲ್ಲಿ ಪರಿಸರ ಪ್ರವಾಸಿ 
ಸೌಲಭ್ಯಗಳನ್ನುಅಭಿವೃದ್ಧಿಪಡಿಸುವುದು 
ಬೀದರ ಜಿಲ್ಲೆಯ ಬ್ಲಾಕ್‌ ರೆಸಾರ್ಟ್ಸ್‌ ನಲ್ಲಿ 
3 |ಪರಿಸರ ಪುವಾಸಿ ಸೌಲಭ್ಯಗಳನ್ನು 199.47 30.00 
_| ಅಬಿವೃದ್ಧಿಪಡಿಸುವುದು 
ಉತ್ತರಕನ್ನಡ ಜಿಲ್ಲೆಯ ದಾಂಡೇಲಿಯ ತಿತಿ.33 
ಕಾಳಿ ರಿವರ್‌ ಲಾಡ್ದ್‌ನಲ್ಲಿ ಪರಿಸರ 
4 ಪ್ರವಾಸಿ ಸೌಲಭ್ಯಗಳನ್ನು 199.36 30.00 
ಅಭಿವೃದ್ದಿಪಡಿಸುವುದು 
ಕಲಬುರಗಿ ಜಿಲ್ಲೆಯ ಚಿಂಚೋಳಿ 
ವನ್ಯಜೀವಿ ಅಭಯಾರಣ್ಯದಲ್ಲಿ ಪರಿಸರ 
5 ಪ್ರವಾಸಿ ಸೌಲಭ್ಯಗಳನ್ನು 199.78 30.00 
ಅಭಿವೃದ್ಧಿಪಡಿಸುವುದು 
ಒಟ್ಟು | 889.88 120.00 [ 33.33 


